RSE 
AE 


ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: : 1979: 


ಉತ್ತರಿಸಬೇಕಾದ ದಿನಾಂಕ 


23.03.2021 


pS 


'ಸಂ. 


& ಪ್ರಶ್ನೆ. 


ಉತ್ತರ 


ಸೊ 


ಅ) 


ಗ್ರಾಮೀಣ . "ಭಾಗದ 
ಹೈನುಗಾರಿಕೆಯಲ್ಲಿ ತೊಡಗ 
ಬಯಸುವ ವಿರುಬ್ಯೋಗಿಗಳಿಗೆ 
ಶೂನ್ಯ ಬಡ್ಡಿ ದರದಲ್ಲಿ ಸಾಲ 


ನೀಡುವ ಸರ್ಕಾರದ ಯೋಜನೆ 


ಯಾವ ಹಂತದಲ್ಲಿದೆ; 


ಸಹಕಾರ ಸಂಘಗಳ ಮೂಲಕ ಹೈನುಗಾರಿಕೆಯಲ್ಲಿ 
ತೊಡಗಿರುವ ಸದಸ್ಯರಿಗೆ ದುಡಿಯುವ ಬಂಡವಾಳಕ್ಕಾಗಿ ರೂ.2.00 
ಲಕ್ಷದವರೆಗೆ ಶೂನ್ಯ ಬಡ್ಡಿದರ ಅನ್ನಯವಾಗುವಂತೆ ಅಲ್ವಾವಧಿ 
ಸಾಲ ವಿತರಿಸಲು ದಿನಾ೦ಕ:22.07.2020 ರಂದು ಸರ್ಕಾರಿ ಆದೇಶ 
ಹೊರಡಿಸಲಾಗಿದೆ. 

ಇದಲ್ಲದೇ ಗ್ರಾಮೀಣ ಭಾಗದ ಸದಸ್ಯರು ಹೈನುಗಾರಿಕೆ 

ಕೈಗೊಳ್ಳಲು ರಿಯಾಯಿತಿ ಬಡ್ಡಿದರದಲ್ಲಿ ಸಾಲ ಪಡೆಯಲು ಈ 

ಕೆಳಕಂಡ ಯೋಜನೆಗಳು ಇರುತ್ತವೆ. 

1. 2020-21ನೇ. ಸಾಲಿಗೆ ಮಧ್ಯಮಾವಧಿ ಮತ್ತು ದೀರ್ಫಾವಧಿ 
ಕೃಷಿ ಸಾಲ ವಿತರಿಸುವ ಯೋಜನೆಯನ್ನು ಸಹಕಾರ 
ಸಂಘಗಳ ಮೂಲಕ ಜಾರಿಗೊಳಿಸಲು ದಿನಾ೦ಕ:7.10.2020 
ರಂದು ಸರ್ಕಾರಿ ಆದೇಶ ಹೊರಡಿಸಲಾಗಿದ್ದು, ಇದರಲ್ಲಿ 
ಹೈನುಗಾರಿಕೆ ಕೈಗೊಳ್ಳಲು ರಾಸು ಖರೀದಿ, ಕೊಟ್ಟಿಗೆ ಮನೆ 
ನಿರ್ಮಾಣ ಮುಂತಾದ ಮೂಲ ಭೂತ ಸೌಕರ್ಯಗಳನ್ನು 
ಹೊಂದಲು ಅವಕಾಶ ಇರುತ್ತದೆ. 

2. 2020-21ನೇ, ಸಾಲಿಗೆ ಪುರುಷ ಸ್ವಸಹಾಯ ಗುಂಪುಗಳಿಗೆ 
ಸಹಕಾರ ಸಂಘಗಳ ಮೂಲಕ ರೂ.5.00 ಲಕ್ಷಗಳ ವರೆಗಿನ 
ಸಾಲವನ್ನು ನಿವೃಳ ಶೇ.4 ರ ಬಡ್ಡಿ ದರದಲ್ಲಿ ವಿತರಿಸುವ 
ಯೋಜನೆಯನ್ನು ಜಾರಿಗೊಳಿಸಿದ್ದು ದಿನಾ೦ಕ:13.10.2020 
ರಂದು ಸರ್ಕಾರಿ ಆದೇಶ ಹೊರಡಿಸಲಾಗಿದ್ದ. ಇದರಲ್ಲಿ 
ಪುರುಷ ಸ್ವಸಹಾಯ ಗುಂಪುಗಳ ಸದಸ್ಯರು ಸಹ 
ಹೈನುಗಾರಿಕೆ ಕೈಗೊಳ್ಳಲು ಅವಕಾಶವಿರುತ್ತದೆ. 


ಆ) 


ಸದರಿ ' ಯೋಜನೆಯ 
ಫಲಾನುಭವಿಗಳು ಹೊಂದಿರ 
ಬೇಕಾದ ಮಾನದಂಡಗಳೇನು; 


ಸಹಕಾರ ಸಂಘಗಳ ಮೂಲಕ ಸಾಲ ಪಡೆಯಲು 
ಫಲಾನುಭವಿಗಳು ಹೊಂದಿರಬೇಕಾದ ಮಾನದಂಡಗಳು ಈ 
ಕೆಳಗಿನಂತಿರುತ್ತವೆ. 
ಶೂನ್ಯ ಬಡ್ಡಿ ದರದಲ್ಲಿ ದುಡಿಯುವ ಬಂಡವಾಳ -ಸಾಲಕೆ, 
ಇರುವ ಮಾನದಂಡಗಳು 
1. ಫಲಾನುಭವಿಗಳು ಹಾಲು ಉತ್ಪಾದಕ ಸಹಕಾರ 
ಸಂಘಗಳಲ್ಲಿ ಹಾಲು ಪೂರೈಸುತ್ತಿರಬೇಕು. 
2 ಸದಸ್ಯರು ಈ ಸಂಘಗಳ ಮೂಲಕ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಸಂಘ/ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕುಗಳಿಗೆ ಅರ್ಜಿ ಸಲ್ಲಿಸಬೇಕು. 


ಹೈನುಗಾರಿಕೆ _ ಕೈಗೊಳ್ಳಲು 
ಮಧ್ಯಮಾವಧಿ ಮತ್ತು 
ದಂಡ 
1 ಫಲಾನುಭವಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳು/ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಲ್ಲಿ 
. ಸದಸ್ಯರಾಗಿರತಕ್ಕದ್ದು. | 
2. ಹೈನುಗಾರಿಕೆ ಮೇವು ಬೆಳೆಯಲು ಭೂಮಿ ಹೊಂದಿರಬೇಕು. 
3. ಇತರೇ ಯಾವುದೇ ಬ್ಯಾಂಕುಗಳಲ್ಲಿ ಈ ಹೈನುಗಾರಿಕೆ 
ಉದೇಶಕ್ಕೆ ಸಾಲ ಪಡೆದಿರಬಾರದು. 


ಹೈನುಗಾರಿಕೆ ಕೈಗೊಳ್ಳಲು ಶೇ4ರ ಬಡ್ಡಿ ದರದಲ್ಲಿ 
ಸ್ಪಸಹಾಯ ಗುಂಪುಗಳ ಸಾಲದ ಮಾನದಂಡಗಳು 

1. ಫಲಾನುಭವಿಗಳು ಸ್ವಸಹಾಯ ಗುಂಪುಗಳಲ್ಲಿ 
ಸದಸ್ಯರಾಗಿರಬೇಕು. 

2. ಸದರಿ ಸ್ವಸಹಾಯ ಗುಂಪುಗಳು ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕುಗಳು ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳಲ್ಲಿ ಉಳಿತಾಯ ಖಾತೆ ಪ್ರಾರಂಭಿಸಿ, 6 
ತಿಂಗಳವರೆಗೆ ಉಳಿತಾಯ ಮಾಡಿ 'ಕಾಲ ಕಾಲಕ್ಕೆ ಸಭೆ 
ಜರುಗಿಸಿರಬೇಕು. 

3. ಇತರೇ ಯಾವುದೇ ಬ್ಯಾಂಕುಗಳಲ್ಲಿ ಸಾಲ ಪಡೆದಿರಬಾರದು. 


ಶೇ3ರ ಬಡ್ಡಿ ದರದಲ್ಲಿ 
ದೀರ್ಪವಧಿ ಕೃಷಿ ಸಾಲದ 


ಇ) 


ಕಳೆದ ಮೂರು ವರ್ಷಗಳಲ್ಲಿ 
ಸದರಿ  ಯೋಜನೆಗೊಳಪಟ್ಟಿ 
ಫಲಾನುಭವಿಗಳ / ತಿರಸ್ಕೃತ 
ಅರ್ಜಿಗಳ ಸಂಖ್ಯೆ ಎಷ್ಟು; 
(ಮಾಹಿತಿ ನೀಡುವುದು) 


ಹೈನುಗಾರಿಕೆಗೆ ರೂ.200 ಲಕ್ಷಗಳ ಶೂನ್ಯ ಬಡ್ಡಿ ದರದಲ್ಲಿ 
ದುಡಿಯುವ ಬಂಡವಾಳ ಸಾಲ ಒದಗಿಸುವ ಯೋಜನೆಯಲ್ಲಿ 
ರಾಜ್ಯದಲ್ಲಿನ ಸಹಕಾರ "ಸಂಘಗಳ ಮೂಲಕ 61835 
ಫಲಾನುಭವಿಗಳಿಗೆ ರೂ.117.05 ಕೋಟಿ ಸಾಲ ಮಂಜೂರು 
ಮಾಡಿದ್ದು, 6309 ಜನರ ಸಾಲದ ಅರ್ಜಿಗಳು 
ತಿರಸ್ಕೃತಗೊಂಡಿರುತ್ತವೆ. ಇತರೇ ವಾಣಿಜ್ಯ ಬ್ಯಾಂಕುಗಳಲ್ಲಿ 
ಉಳಿತಾಯ ಖಾತೆ! ಸಾಲ ಇರುವುದರಿಂದ, ಹಾಲು ಪೂರೈಸದೇ 


ಇರುವುದರಿಂದ; ರೈತರು ದಾಖಲೆಗಳನ್ನು ಒದಗಿಸದೇ 
ಇರುವುದರಿಂದ ಡಿಸಿಸಿ ಬ್ಯಾಂಕುಗಳು ಅರ್ಜಿಗಳನ್ನು 
ತಿರಸ್ಕರಿಸಿರುತ್ತವೆ. ಮಾಹಿತಿಯನ್ನು  ಅನುಬಂಧ:-1ರಲ್ಲಿ, 
ನೀಡಲಾಗಿದೆ. 


ಈ) 


ಕಳೆದ ಮೂರು ವರ್ಷಗಳಲ್ಲಿ 


ಬೆಳಗಾವಿ ಜಿಲ್ಲೆಯಲ್ಲಿ ಸದರಿ 
ಯೋಜನೆಗೊಳಪಟ್ಟ 
ಫಲಾನುಭವಿಗಳ ಸಂಖ್ಯೆ 
ಹಾಗೂ ನೀಡಲಾದ 
ಮೊತ್ತವೆಷ್ಟು? 
(ತಾಲ್ಲೂಕುವಾರು ವಿವರ 
ಒದಗಿಸುವುದು) 


ಸದರಿ ಯೋಜನೆಗಳಲ್ಲಿ ಚೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಮೂರು 
ವರ್ಷಗಳಲ್ಲಿ ವಿತರಿಸಿದ ಸಾಲದ ವಿವರ ಈ ಕೆಳಗಿನಂತಿರುತ್ತದೆ. 


y (ರೂ.ಲಕ್ಷಗಳಲ್ಲಿ) 
ತಾಲ್ಲೂಕಿನ ಶೂನ್ಯ ಹೈನುಗಾರಿಕೆ 
ಹೆಸರು ಬಡ್ಡಿದರದ |. ಉದ್ದೇಶಕೆ, ಶೇ.3ರ 
ದುಡಿಯುವ ಬಡಿ ದರದ 
ಬಂಡವಾಳ ಮಧ್ಯಮಾವಧಿ 
ಸಾಲ ಮತ್ತು ದೀರ್ಪಾವಧಿ 
ಕೈಷಿ ಸಾಲ 


ಬೈಲಹೊಂಗಲ]. 0 ;: 0 0 0 
ಗೋಕಾಕ 220 | 60.90 0 0 
ಸವದತ್ತಿ 0 0 0 0 
[ರಾಮದುರ್ಗ | 458 | 12264 3 1.60 
ಚಿಕ್ಕೋಡಿ 244 | 6832 0 0 
ಅಥಣಿ | 0 0 0 0 
| ರಾಯಬಾಗ 87 | 2436 111 6773 
ಒಟ್ಟು 1940 | 536.90 209 134.92 


ಕಡತ ಸಂಖ್ಯೆ: ಸಿಒ 69 ಸಿಸಿಬಿ 2021 

ಡಿ ಸಂ. ಸು dre 

(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು. 


[4 


ವಿಧಾನ ಪರಿಷತ್ತಿನ: ಸದಸ್ಯರಾದ ಮಾನ್ಯ ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) ಇವರ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1979 ಗೆ ಅಸುಬಂಧೆ-1 


ಪಶುಸಂಗೋಪನೆಗೆ ಶೂನ್ಯ ಬಡ್ಡಿ ದರದಲ್ಲಿ ದುಡಿಯುವ ಬಂಡವಾಳ ಸಾಲ ವಿತರಿಸುವ ಯೋಜನೆಯಲ್ಲಿ ಸಹಕಾರ ಸಂಘಗಳು 
ಸಾಲ ಮಂಜೂರು ಮಾಡಿದ ಮತ್ತು ಅರ್ಜಿ ತಿರಸ್ಕರಿಸಿದ ವಿವರ 


(ರೂ. ಲಕ್ಷಗಳಲ್ಲ) 
(ರೂ.ಲಕ್ಷ) 
ಕ. | ಡಿಸಿಸಿ ಬ್ಯಾಂಕಿನ | ಬ್ಯಾಂಕುಗಳಿಗೆ ಸಾಲಕ್ಕಾಗಿ | ಮಂಜೂರು ಮಾಡಿದ ಸಾಲ ವಿತರಣೆ | ಅರ್ಜಿ ತಿರಸ್ಕರಿಸಿದ 
ಸಂ | ಹೆಸರು ಬಂದ ಅರ್ಜಿಗಳ ವಿವರ ಸಾಲದ ವಿವರ ವಿವರ ವಿವರ 
§ K ಸಂಖ್ಯೆ ಮೊತ್ತ ಸರಷ್ಯೆ ಮೊತ್ತ ಸಂಖ್ಯೆ ಮೊತ್ತ 


1660.67 1426 | 324.47 
394.54 891 215.82 


536,90 1940 536.90. 
543.56 2015 543.56 


80.92 561 77.56 


42.88 154 42.88 
1144| 476.75 
42672| 1725) 42672 
174.86 | 1153| 17486 

0.00 0 0.00 
2258.30 | 22451| 2245.10 
292.68 672| 29268 
410.00 | 1291| 41000 
18.92 18 


562.40 2539 
492.00 2902 


0.00 
2638.00 


2853 562,40 
2902 492.00 


3520| 66414 3520 
21200| 59400 1767 
Shimoga 730 104.32 730 


224.28 1602] 22428] 0] 000 
11704.73 | 55724 | 9818.20 | 6309 | 783.58 


20 | South Canara 7122 1613.29 
21 | Tumkur 1602 224.28 


Total . 69652 | 13006.19 


61835 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು(ಪತ್ತು) 


